ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 22ನೇ ಜುಲೈ, 2019 
ರಾಜ್ಯದಲ್ಲಿರುವ ನಿಗಮಗಳಿಗೆ ನೀಡಿರುವ ಅನುದಾನ ಕುರಿತು 
ಶ್ರೀ ಕೆ.ಪಿ. ನಂಜುಂಡಿ ವಿಶ್ವಕರ್ಮ (ವಿಧಾನಸಭೆಯಿಂದ ಚುನಾಯಿತರಾದವರು):- 
447 (584) ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತ ವರ್ಗಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು (ವರ್ಗಗಳು) 
ಹಾಗೂ ಮೇಲ್ವರ್ಗಗಳು ಸೇರಿದಂತೆ ಒಟ್ಟು ಎಷ್ಟು ನಿಗಮಗಳಿವೆ ; ಸದರಿ ನಿಗಮಗಳನ್ನು ಯಾವಾಗ ಪ್ರಾರಂಭಿಸಲಾಗಿದೆ ; ಅವುಗಳಿಗೆ 
ಬಿಡುಗಡೆ ಮಾಡಿರುವ ಅನುದಾನವೆಷ್ಟು ; ಪ್ರತಿ ನಿಗಮಕ್ಕೂ ಪ್ರತ್ಯೇಕ ಅಧಿಕಾರಿಗಳನ್ನು ರಾಜ್ಯ ಮಟ್ಟದಲ್ಲಿ ನೇಮಿಸಲಾಗಿದೆಯೇ ; 
(ಆ) ಪ್ರತಿಯೊಂದು ನಿಗಮಕ್ಕೂ ಎಷ್ಟೆಷ್ಟೂ ಅರ್ಜಿಗಳು ಮನವಿ ರೂಪದಲ್ಲಿ ಬಂದಿವೆ ; ಅದಕ್ಕೆ ತಗಲುವ ಅನುದಾನವೆಷ್ಟು ; 


ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನವೆಷ್ಟು ; ಅನುದಾನದ ಕೊರತೆಯಿಂದ ಉಳಿದಿರುವ ಅರ್ಜಿಗಳೆಷ್ಟು ? (ಪ್ರತಿಯೊಂದು 
ಇಲಾಖೆ ನಿಗಮದ ವಿವರ ನೀಡುವುದು) 


